ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ ., : 787(936) _ 
ಸದಸ್ಯರ ಹೆಸರು 2 ಶ್ರೀನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತಠಾದವರು) 
ಉತ್ತರಿಸಬೇಕಾದ ದಿನಾಂಕ 2° 20.09.2021 RN 
ಉತ್ಸೆರಿಸುವವರು : ಅರಣ್ಯ ಹಾಗೂ ಆಹಾರ, ನಾಗರೀಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿವರು 


ಪ್ರಶ್ನೆ ' 


ರಾಜ್ಯದಲ್ಲಿರುವ - ಒಟ್ಟು , ಅರಣ್ಯ ; 3 
ಪ್ರದೆಶವಮ್ಮ: ' ಯಾವಾವ ರೀತಿಯ | ರಾಜದಲಿರುವ ಒಟ್ಟು 


ಅರಣ್ಯ , - ಪ್ರದೇಶಗಳೆಂದು: 
ಅರಣ್ಯ ಪ್ರದೇಶದ 
ಸಲಿ. ವರ್ಗೀಕರಣ 


ವರ್ಗೀಕರಿಸಲಾಗಿದೆ: ' (ವರ್ಗೀಕರಣವಾರು: 
: ಲ್ಲಿ) 
pa 


ಅರಣ್ಯ: ಪ್ರದೇಶಗಳ "ವಿವರ ಈ 


ವಸರ್ಣವಾರು 
(ಹೆ. ಗಳಳೆ 


ವಿಸೀರ್ಣದ ಮಾಹಿತಿ ನೀಡುವುದು) 

3 |ಬಾಸಗಿಅರ್ಯ | 5246] 
[5 [ವರ್ಗೀಕರಿಸದಅರಣ್ಯ | ೨64484 
ON TS TAIT 


ವರ್ಗೀಕರಣಕ್ಕೆ ವಿರ್ಧರಿಸಿರುವ | ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ-17 ರಂತೆ ಮೀಸಲು ಅರಣ್ಯ, || 
ಮಾನದಂಡಗಳೇನು: ಇವುಗಳ ಗಡಿಯನ್ನು | ಕಲಂ-29ರಂತೆ ಗ್ರಾಮ ಅರಣ್ಯ ಮತ್ತು ಕಲಂ-33 ರಂತೆ ರಕ್ಟಿತ ಅರಣ್ಯ 
ಹೇಗೆ ನಿರ್ಧರಿಸಲಾಗುತ್ತದೆ? ಎಂದು ಅಧಿಸೂಚಿಸಲ್ಪಡುತ್ತದೆ. ಆಯಾ ಅರಣ್ಯ ಪ್ರದೇಶಗಳನ್ನು 

- . ಅಧಿಸೂಚಿಸುವ ಸಂದರ್ಭದಲ್ಲಿ ಮೋಜಣಿ ನಡೆಸಿ, ಗಡಿಗಳನ್ನು 
ಗುರುತಿಸಿ ಅಧಿಸೂಚನೆಯಲ್ಲಿ (Forest Notification) 


ಆರಣ್ಯ  ಪ್ರದತಗಳಿಂದ ಎಷ್ಟು 
ಅಂತರದಲ್ಲಿ ಗಣಿಗಾರಿಕೆ ನಡೆಸಬಹುದು; 
ಯಾವ್ಯಾವ” ರೀತಿಯ ಗಣಿಗಾರಿಕೆ 


ಸುತ್ತಮುತ್ತಲು £ಂಂ-580s/ನಳe 20 (£52) ಗೆಳೆಲ್ಲಿ ಮತ್ತು. ಬಫರ್‌ 
ಜೋನ್‌ ಪ್ರದೇಶಗಳಲ್ಲಿ. ಗಣಿಗಾರಿಕೆಯನ್ನು ವಿಷೇಧಿಸಿದೆ. ಹಾಗೆಯ್ಸ 
| ನಡೆಸಬಹುದು; ಇದಕ್ಕೆ ಅರಣ್ಯ | ಮೀಸಲು ಅರಣ್ಯದ ಗಡಿಯಿಂದ 10 ಮೀಟರ್‌ ಒಳಗೆ 
ಇಲಾಖೆಯವರು. ವಿಧಿಸಿರುವ ಷರತ್ತುಗಳ | ಗಣಿಗಾರಿಕೆಯನ್ನು ನಡೆಸಲು ಅರಣ್ಯ ಇಲಾಖೆಯಿಂದ ಸಹಮತಿ 
ವಿವರ ನೀಡುವುದು . | ಪಡೆಯಬೇಾಗಿದೆ. 


ಪ್ರತಿ ಗಣಿಗಾರಿಕೆಯ ಯೋಜನೆಯನ್ನು ಭಾರತೀಯ 
ಬ್ಯೂರೋ ಗಣಿ (8೫) ಅನುಮೋದಿಸುತ್ತದ. ಗಣಿ ಮಾಲೀಕರು 
ಇದನ್ನು ಅಸುಸರಿಸಬೇಕಾಗುತ್ತದೆ. ಅದರಂತೆ ಇದನ್ನು ಭಾರತೀಯ 
1 ಬ್ಯೂರೋ ಗಣಿ ಪ್ರಾಧಿಕಾರವು ಮೇಲ್ನಿಚಾರಣೆ ಮಾಡುತ್ತದೆ. 


ಆರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು 1980ರ ಅರಣ್ಯ! 
(ಸಂರಕ್ಷಹು ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ 
ಪೂರ್ಪಾನುಮೋದನೆ ಪಡೆಯಬೆಾಗಿರುತ್ತದೆ. ಈ 
ಪೂರ್ವಾನುಮೋದನ. ಅನ್ನಯ ರಾಜ್ಯ ಸರ್ಕಾರವು ಗಣಿಗಾರಿಕೆಗೆ 
ಮಂಜೂರಾತಿ ನೀಡುತ್ತಡೆ ಹಾಗೂ ಪೂರ್ವಾನುಪೋದನೆಯಲ್ಲಿ! 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ವಿಧಿಸುವ ಷರತ್ತುಗಳನ್ನು ಗಣಿ 
ಗುತಿಗೆದಾರರು ಪಾಲಿಸಬೇಕಾಗುತ್ತದೆ. 


ಕೆಲವೊಂದು' ಕಂದಾಯ ಭೂಮಿಗಳನ್ನು ಅರಣ್ಯ 
ಭೂಮಿಗಳೆಂದು ದಾಖಲಾಗಿರುವುದು ನಿಜಷೇ; 
ಹಾಗಿದ್ದಲ್ಲಿ ಅವುಗಳ ವಿವರ ನೀಡುವುದು; ಈ ರೀತಿ 

| ದಾಖಲಾಗಲು ಕಾರಣಗಳೇನು; . ಸರಿಪಡಿಸಲು 
ಸರ್ಕಾರ ಕೈ ಗೊಂಡಿರುವ ಕ್ರಮಗಳೇನು; 


ಕೆಲವೊಂದು 
ನಿರ್ಧರಿಸಿ ರೈತರನ್ನು 
ನಿಜವೆಓಣ ಇದಕೆ ಕಾರಣಗಳೇನು; (ವಿವರ 
ನೀಡುವುದು) ಸರಿಪಡಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಸಂಖ್ಯ: ಅಪಜೀ 124 ಎಫ್‌ಎಎಫ್‌ 2021 


ಕಂದಾ ಭೂಮಿಗಳನ್ನು | 


ಒಕ್ಕಲೆಬೈಸುತ್ತಿರುವುಡು: 


ಬಂದಿದೆ 

ಅಧಿಸೂಚಿತ ಅರಣ್ಯ ಪ್ರದೇಶಗಳನ್ನು ಹೊರತುಪಡಿಸಿ 
ಕೆಲವೊಂದು ಇತರೆ ಸರ್ಕಾರಿ ಭೂಮಿಗಳನ್ನು ಕಂದಾಯ 
ಇಲಾಖೆಯ ದಾಖಲೆಗಳಲ್ಲಿ 'ಅರಣ್ಯ' ಭೂಮಿ ಎಂದು 
ದಾಖಲಾಗಿರುತ್ತದೆ. ಇವುಗಳ ಪೂರ್ಣ ವಿವರಗಳನ್ನು 
ಕಂದಾಯ ಇಲಾಖೆಯಿಂದ ಪಡೆಯಬೇಕಿರುತ್ತದ. 
ಕಂದಾಯ ಇಲಾಖೆಯಿಂದ ಮಾಹಿತಿ ಪಡೆದು ಒದಗಿಸಲು 
ಒಂದು ಪಾರದ ಕಾಲಾವಕಾಶ ಕೋರಿದೆ. 


ಈ ವಿಷಯವು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ 
ಇರುವುದಿಲ್ಲ. ಈ ಉಪ ಪ್ರಶ್ನೆಗೆ ಕಂದಾಯ ಇಲಾಖೆಯಿಂದ 
ಮಾಹಿತಿ .  ಪಡೆಯಬೇಕಿರುತ್ತದೆ. ಕಂದಾಯ 
ಇಲಾಖೆಯಿಂದ. ಮಾಹಿತಿ ಪಡೆದು ಒದಗಿಸಲು ಒಂದು 
ವಾರದ ಕಾಲಾವಕಾಶ ಕೋರಿದೆ. » 


[pS N 


ಮ್‌ 
ಅರಣ್ಯ ಹಾಗ್ರೂ ರ, ನಾಗರೀಕ ಸರಬರಾಜು 
ಮತ್ತು ಗಪ್ರಹಕರ ವ್ಯವಹಾರಗಳ ಸಚಿವರು ' 


